ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಕ್ನೆ ಸಂಖ್ಯೆ 1437 

ಸದಸ್ಯರೆ ಹೆಸರು ಶ್ರೀ'ಹೆಚ್‌.ಎಸ್‌ ಗೋಪಿನಾಥ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ) 
ಉತ್ತರಿಸಬೇಕಾದ ದಿನಾಂಕ 10.03.2022 

ಉತ್ತರಿಸಬೇಕಾದ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು 


KEE 


bad ಪ್ರಶ್ನೆ ಉತ್ತರ 
ಆಅ) ಬೆಂಗಳೂರು. ನಗರ ಜಿಲ್ತಿ 
ವ್ಯಾಪ್ತಿಯ ಕೆಸಿ. ವ್ಯಾಲಿ ಮತ್ತು ಕೆ.ಪಿ.ವ್ಯಾಲಿ ಯೋಜನೆ:- 
ಹೆಬ್ಬಾಳದಲ್ಲಿನ, ಕೊಳಚೆ ನೀರು 1) ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯ ಕೆ.ಸಿವ್ಯಾಲಿ ಮತ್ತು 


ಸಂಸ್ಕರಣ ಘಟಕದ ನಿರ್ಮಾಣದ 


ನಂತರ ಎಷ್ಟು ಕೆರೆಗಳಿಗೆ 
ನೀರನ್ನು ಸರಬರಾಜು 
ಮಾಡಲಾಗಿದೆ; (ವಿವರ 
ನೀಡುವುದು) 


ಹೆಬ್ಬಾಳದಲ್ಲಿನ ಕೊಳಚೆ ನೀರು ಸಂಸ್ಕರಣ ಘಟಕದ ನಿರ್ಮಾಣದ 
ನಂತರ ಬೆಂಗಳೂರು ನಗರದ ಕೋರಮಂಗಲ ಮತ್ತು ಚಲ್ಲಘಟ್ಟ 
ಹಾಗೂ ಬೆಳ್ಳಂದೂರು ಸಂಸ್ಕರಣ ಘಟಕಗಳಿಂದ ಒಟ್ಟು 400 
ಎಂ.ಎಲ್‌.ಡಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಕೋಲಾರ ಜಿಲ್ಲೆಯ 
ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲ್ಲೂಕಿನ ಒಟ್ಟು 126 
ಕೆರೆಗಳಿಗೆ ತುಂಬಿಸುವ ಯೋಜನೆ ರೂಪಿಸಿದ್ದು, ಯೋಜನೆಯಡಿ 


ಪ್ರಸ್ತುತ ಕೆ.ಸಿ.ವ್ಯಾಲಿ ಸಂಸ್ಕರಣಾ ಘಟಕಗಳಿಂದ ಪೈಕಿ 
ಲಭ್ಯವಾಗುತ್ತಿರುವ ಸರಾಸರಿ ದಿನಂಪ್ರತಿ 346.00 ಎಂ.ಎಲ್‌.ಡಿ. 


ನೀರನ್ನು ಸೋಲಾರ ಜಿಲ್ಲೆಯ 121 ಕೆರೆ ಮತ್ತು ಚಿಕ್ಕಬಳ್ಳಾಪುರ 
'ಜಿಲ್ಲೆಯ 5 ಕೆರೆಗಳನ್ನು ತುಂಬಿಸಲಾಗುತ್ತಿದೆ, ಯೋಜಿತ 16 ಕೆರೆಗಳ 
ಜೊತೆಗೆ ಯೋಜನೆಯ ಅನುಷ್ಠಾನದ ನಂತರ ಹೆಚ್ಚುವರಿಯಾಗಿ 14 
ಕೆರೆಗಳು ಸೇರ್ಪಡೆ ಮಾಡಿ ಒಟ್ಟು 140 ಕೆರೆಗಳನ್ನು ತುಂಬಿಸಲು ಕ್ರಮ 
ಕೈಗೊಂಡಿದ್ದು, ಈವರೆಗೆ 138 ಕೆರೆಗಳಿಗೆ (7.68 ಟಿ.ಎಂ. ಸಿ) ನೀರನ್ನು 
ಪೂರ್ಣ ಪ್ರಮಾಣದಲ್ಲಿ ತುಂಬಿಸಲಾಗಿರುತ್ತದೆ. 


2) ಬೆಂಗಳೂರು ವಿಭಾಗ ವ್ಯಾಪ್ಟಿಯಲ್ಲಿ ಬರುವ ಕೆಸಿ ವ್ಯಾಲಿಯ 
ಸಂಸ್ಕರಣಾ ಘಟಕದಿಂದ ಒಟ್ಟು 120 ಎಂ.ಎಲ್‌.ಡಿ ಸಂಸ್ಕರಿಸಿದ 
ತ್ಯಾಜ್ಯ ನೀರನ್ನು ಏತ ನೀರಾವರಿ ಮೂಲಕ ಆನೇಕಲ್‌ ತಾಲ್ಲೂಕು 
ಮತ್ತು ಕನಕಪುರ ತಾಲ್ಲೂಕಿನ ಒಟ್ಟು 69 ಕೆರೆಗಳನ್ನು ತುಂಬಿಸಲು 


ಉದ್ದೇಶಿಸಲಾಗಿದ್ದು, ಸದರಿ ಕಾಮಗಾರಿಯು ಪ್ರಗತಿಯಲ್ಲಿದ್ದು, ಹಾಲಿ 
ಟ್ರಯಲ್‌ ರನ್‌ ನಡೆಸಲಾಗುತ್ತಿದ್ದು, 15 ಕೆರೆಗಳನ್ನು 
ತುಂಬಿಸಲಾಗುತ್ತಿದೆ. 


ಹೆಚ್‌.ಎನ್‌. ವ್ಯಾಲಿ ಯೋಜನೆ: - 
ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ವ್ಯಾಲಿಯಲ್ಲಿನ ತ್ಯಾಜ್ಯ 
ಸಂಸ್ಕರಣಾ ಘಟಕದಿಂದ” ಎರಡನೇ ಹಂತದಲ್ಲಿ ಸಂಸ್ಕರಿಸಿದ 


ನೀರು 


ನೀರನ್ನು ಚೆಂಗಳೂರು ವಗರ ಮತ್ತು ಗ್ರಾಮಾಂತರ ಹಾಗೂ 


ಚಿಕ್ಕಬಳ್ಳಾಪುರೆ ಜಿಲ್ಲೆಗಳ ವ್ಯಾಪ್ತಿಯಲ್ಲಿನ 65 ಕೆರೆಗಳಿಗೆ ನೀರು ತುಂಜಿಸುವ 
ಏತ ನೀರಾವರಿ ಯೋಜನೆ ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 
ಹೆಬ್ಬಾಳ-ನಾಗವಾರ STP ಯಿಂದ ಬೆಂಗಳೂರು ನಗರ ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು 210 ಎಂ.ಎಲ್‌.ಡಿ ಪೈಕಿ 
ಸರಾಸರಿ 130 ಎಂ.ಎಲ್‌.ಡಿ ನೀರನ್ನು ಒದಗಿಸುತ್ತಿದ್ದು, ಹೆಚ್‌.ಎನ್‌.ವ್ಯಾಲಿ 
ಯೋಜನೆಯಿಂದ ಇದುವರೆಗೂ 2.55 ಟಿ.ಎಂ.ಸಿ ನೀರನ್ನು ಕೆರೆಗಳಿಗೆ 
ಮಾಡಲಾಗಿರುತ್ತದೆ. ಅಕ್ಟೋಬರ್‌, ನವೆಂಬರ್‌ ಹಾಗೂ 
ಡಿಸೆಂಬರ್‌ 2021 ತಿಂಗಳಲ್ಲಿ ಸುರಿದ ಹೆಚ್ಚಿನ ಮಳೆಯಿಂದ ಹಾಗೂ ಈ 
ಯೋಜನೆಯಿಲದ ಪಂಪ್‌ ಮಾಡಿರುವ ನೀರು ಸೇರಿದಂತೆ ಹೆಚ್‌.ಎನ್‌. 
ವ್ಯಾಲಿ ಯೋಜನೆಯಡಿ 65 ಕೆರೆಗಳ ಪೈಕಿ 64 ಕೆರೆಗಳಿಗೆ ನೀರನ್ನು 
ಹರಿಸಲಾಗಿದೆ. 


ಪಂಪ 


ಆ) |] ಕೋರಮಂಗಲದಲ್ಲಿರುವ ಫೋರಮಂಗಲದಲ್ಲಿರುವ ಮೇಸ್ತಪಾಳ್ಳ ಕೆರೆಯನ್ನು 
ಮೇಸ್ತಪಾಳ್ಯ ಕೆರೆಯನ್ನು | ಪುನಶ್ಚೇತನಗೊಳಿಸಲು ಪಾಲಿಕೆಯ 2019- ಸೈಫೀ ಸಾಲಿನ ಮಾನ್ಯ 
ಪುನಃ ಸಚ್ಛೀತನಗೊಳಿಸಲು ಪೂಜ್ಯ ಮಹಾಪೌರರ ವಿವೇಚನೆಯ ವಿಶೇಷ ಅನುದಾನದಡಿಯಲ್ಲಿ 
ಸರ್ಕಾರದಿಂದ ಮಂಜೂರಾದ | ರೂ.480.00 ಲಕ್ಷಗಳಿಗೆ ಅನುಮೋದನೆಯಾಗಿರುತ್ತದೆ. 
ಅನುದಾನವೆಷ್ಟು; ಈ 
ಕಾಮಗಾರಿಯನ್ನು ಯಾವ , ಈ ಕಾಮಗಾರಿಯನ್ನು ಶ್ರೀ ಜವಳಿ ಚಂದ್ರಣ್ಣ ಪ್ರಕುಶ್‌ 
ಸಂಸ್ಥೆಗೆ ವಹಿಸಲಾಗಿದೆ ಹಾಗೂ |(ಜೆ.ಸಿ.ಪ್ರಕಾಶ್‌ ಇನ್‌ಫ್ರಾಸ ಸ್ಪಕ್ಟರ್‌ 'ಪ್ರೈಲಿ) ರವರಿಗೆ ವಹಿಸಲಾಗಿದೆ. ಸದರಿ 
ಅದರ ವಿವರಗಳೇಮು? ಪುನಶ್ನೇತನ ಕಾಮಗಾರಿಯಲ್ಲಿ ಮುಖ್ಯ ಏರಿಯನ್ನು ಬಲಪಡಿಸುವುದು, 

ಆರ್‌.ಸಿ.ಸಿ ಡ್ರೈನ್‌ ನಿರ್ಮಾಣ, ಯ ಅಂಚಿನಲ್ಲಿ ತಡೆಗೋಡೆ 
ನಿರ್ಮಾಣ, ರೆಯಲ್ಲಿ ನೀರಿನ ಶೇಖರಣೆಯ ಸಾಮರ್ಥ್ಯ ವನ್ನು ಹೆಚ್ಚು 
ಮಾಡುವುದು ಮತ್ತು ಪಾದಚಾರಿ ಮಾರ್ಗವನ್ನು ಅಭಿವೃದ್ಧಿಪಡಿಸುವ 
ಕಾಮಗಾರಿಗಳು ಒಳಗೊಂಡಿದೆ. 

ಸಂಖೆ: ನಅಇ 31 ಎಂಎನ್‌ಐ 2022 


ಸ 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


